ಕೃಷ್ಣದೇವರಾಯನ ಅಪ್ರಕಥಿತ ತಾಮ್ರಶಾಸನ 


ಕೃಷ್ಣಜೀವರಾಯನ ಅಪ್ರಕಟಿತ ಶಾಸನವೊಂದು 
ಮೊದಲ ಬಾರಿಗೆ ಇಲ್ಲಿ ಪ್ರಕಟಗೊಂಡಿದೆ. ಶಾಸನವು 
ಮೂರು ಹಲಗೆಗಳನ್ನು ಹೊಂದಿದೆ. ಈ ಹಲಗೆಗಳು, 
ನಿಜಯನಗರದ ರಾಜಮುದ್ರೆಯ ಬಿಲ್ಲೆಯನ್ನು ಹೊಂದಿ 
ರುವ ಬಳೆಯೊಳೆಗೆ ಸೇರಿವೆ. ತಾಮ್ರಸಟಗಳ (ಹಲಗೆಗಳ) 
ಅಗಲ ೨೦.೫ ಸೆಂ. ಮೀ., ಉದ್ದ ೨೯ಸೆಂ. ಮೀ. ಮತ್ತು 
ದಪ್ಪ ೦.೩ ಸೆಂ. ಮೀ. ಶಾಸನದ ಲಿಪಿಯು ನಾಗರಿ. 
ಭಾಷೆ ಸಂಸ್ಕೃತ. ಸೀಮಾನಿವರಗಳು ಮಾತ್ರ 
ಕನ್ನಡ ಭಾಷೆಯಲ್ಲಿವೆ. ಭಾಷೆ ಅಲ್ಲಲ್ಲಿ ವಿಕೃತಗೊಂಡಿದೆ. 
ಶಾಸನವು ವಿಜಯನಗರದ ತುಳುವ ವಂಶದ ಕೃಷ್ಣ ದೇವ 
ರಾಯನ ಕಾಲದ್ದು. ಇದು ಶಕವರ್ಷ ೧೪೪೯, 
ಸರ್ವಜಿತು ಸಂವತ ರ ಮಾಘ ಶುಕ್ಲ ಸಪ್ತಮಿ, ಅಂದರೆ 
ಕ್ರಿ.ಶ. ಬಕ. ಜನವರಿ ತಿಂಗಳಿನ ದಿನಾಂಕ ೨೮ಕ್ಕೆ 
ಸರಿಹೊಂದುತ್ತದೆ. 


ಶಾಸನವು “ಶ್ರೀಗಣಾಧಿಸತ ತಯೇ ನಮಃ” ಎಂದು 
ಪ್ರಾರಂಭವಾಗಿ ತುಳುವಂಶದ ವರ್ಣನೆಯನ್ನು ನೀಡು 
ತಜಿ. ಅನಂತರ ಜೇರ, ಜೋಳ, ಪಾಂಡ್ಯ, ಮಧುರಾ 
ವಲ್ಲಭ, ತುರುಷ್ಠ, ಗಜಪತಿ ನೃಪತಿಗಳನ್ನು ಪ್ರಸ್ತಾ ಪಿಸಿ 
ಗಂಗಾತೀರದಿಂದ ಲಂಕಾ ವರೆಗಿನ ಭೂ ಪ್ರದೇಶವನ್ನೂ 
ಉಲ್ಲೇಖಿಸುತ್ತದೆ. ಪುಣ್ಯಕ್ಷೇತ್ರಗಳಾದ ನ "ವಿರೂಪಾಕ್ಷ 
ದೇವಸ್ಥಾನ, ಶ್ರೀಕಾಲಪಸ್ತಿ, ವೆಂಕಟಾದ್ರಿ (ತಿರುಮಲೆ), 
ಕಾಂಚಿ, ಶ್ರೀಶೈಲಾ, ಶ್ರೀರಂಗಂ, ಕುಂಭಕೋಣ, 
ಮಹಾನಂದಿ, ಗೋಕರ್ಣಗಳನ್ನು ಹೆಸರಿಸುತ್ತದೆ. 
ಕೃಷ್ಣ ದೇವರಾಯನ ಬಿರುದುಗಳನ್ನು ಮತ್ತು ದಾನ 


ಗುಣವನ್ನೂ, ಶೌರ್ಯವನ್ನೂ ಕುರಿತು ಹೇಳುತ್ತದೆ. 


ವಿ೬ 


ಸಿ. ಮುಹದೇವ 


ಮುಖ್ಯವಾಗಿ ಇದೊಂದು ದಾನಶಾಸನ. ಇದರ 
ಪ್ರಕಾರ, ಕೃಷ್ಣದೇವರಾಯನು ಶ್ರೀವತ್ಸಗೋತ್ರದ, 
ಆಶ್ವಲಾಯನ ಸೂತ್ರದ, ಖುಕ್‌ಶಾಖೆಯ ನಾಗಿದೇವನಿಗೆ 
ಗುತ್ತಿ ವೇಂಠಯ, ಪೂಲೇಳಿಮಾಗಣಿ ಮತ್ತು ಗುಂತೆಗಲ್ಲ 
ಸ್ಥಳಕ್ಕೆ ಸೇರಿದ ಚೀನುರಾಲಬಂಡೆ, ಪುರಸ್ಪನಹಾಳು 
ಮತ್ತು ತಿಮಾ ಪುರಗಳ ನನ್ನು ಸೇರಿಸಿ ಕೃಷ್ಣ ರಾಯಪುರ 
ವೆಂಬ ಅಗ್ರ ಹಾರವನ್ನು ಸ್ಥಾ ಬಿಪಿ ಸರ್ವಮಾನ್ಯವಾಗಿ 
ದಾನವಾಗಿ “ನೀಡಿದರು. ಜಾನನಡೆದ ನಾಗಿದೇವನು ಆ 
ಅಗ್ರಹಾರವನ್ನು ೭೨ ವೃತ್ತಿಗಳಾಗಿ ನಿಂಗಡಿಸಿ, ಸ್ವಂತಕ್ಕೆ 
3೫ ವೃತ್ತಿಗಳನ್ನು ಉಳಿಸಿಕೊಂಡು, ಉಳಿದವುಗಳನ್ನು 
ಬೀರಿ ಜೇರೆ ಗೋಕ್ರಸೂತ್ರಗಳಿಗೆ ಸೇರಿದ ಬ್ರಾಹ್ಮಣ 
ವಿದ್ವಾ ಸರಿಗೆ ಹೆಂಃ ಚಿಡನು. ಸ್ವತಃ ನಾಗಿಜೀವನು : ವೇದ್ಯ 
ವೇದಾಂತ, ಆಗಮಗಳಲ್ಲಿ ನಿದ್ವಾಂಸ ಸನಾಗಿದ್ದ ನು. 


ಈ ಶಾಸನದಲ್ಲಿ, ಅಗ್ರಹಾರದ ಸೀಮಾನಿವರಗಳನ್ನು 
ದೇಶಧಾಷೆಯಾದ ಕನ್ನಡದಲ್ಲೇ ಹೇಳಿರುವುದರಿಂದ, 
ಕನ್ನಡ ವಿಜಯನಗರ ಸಾಮ್ರಾಜ್ಯದ ಅಧಿಕೃತಭಾಸೆ 
ಯಾಗಿತ್ತೆಂದು ತಿಳಿದು ಬರುತ್ತದೆ. ಶಾಸನದ ಕೊನೆಯಲ್ಲಿ 


"ಶ್ರೀನಿರೂಪಾಕ್ಷ' ಎಂದು ಕನ್ನ ಡದಲ್ಲಿ ಬರೆಯಲಾಗಿದೆ. 


೨ ಮೆ ಲಿ 
ಮೊದಲನೆಯದಾಗಿ ಸಳ 
[eV] 


| ಳನಾಮ ಇತಿಹಾಸದ 
ದೃಷ್ಠಿ ಯಿಂದ ಈ ಶಾಸನವು ಮುಖ್ಯವಾಗಿದೆ. ಅಂದರೆ 
ಗಂಗು ಎಂಬುದು ಹದಿನೈದನೆಯ ಶತಮಾನ 
ದಿಂದಲೂ ಯಾವುದೇ ರೂಪಾಂತರ ಹೊಂದದೆ ಇಂದಿಗೂ 
ಸಹ ಗುಂತಕಲ್ಲು ಅಥವಾ ಗುಂತಗಲ್ಲು ಎಂದು ಕರೆಸಿ 
ಕೊಳ್ಳುತ್ತಿದೆ. ಎರಡನೆಯದಾಗಿ ಕೃಷ್ಣರಾಯಪುರವೆಂದು 
ಕೃಷ್ಣದೇವರಾಯನ ಹೆಸರಿನಲ್ಲಿ ಸ್ಥಾಪಿಸಿದ ಅಗ್ರಹಾರ 


ಇತಿಹಾಸ ದರ್ಶನ 


ವೊಂದರ ಮತ್ತು ಅಲ್ಲಿನ ಬ್ರಾಹ್ಮಣ ವಿದ್ವಾಂಸರ ಶ್ರೀಯುತ ಎಚ್‌. ಎಂ. ನಾಗರಾಜರಾವ್‌ರವರು ಮತ್ತು 
ಉಲ್ಲೇಖ ದೊರೆಯುತ್ತದೆ. ಶ್ರೀಮತಿ ಕೃಷ್ಣವೇಣಿಯನರು ಹೆಚ್ಚಿನ ಸಹಾಯ 
ಮಾಡಿದ್ದಾರೆ. ಅವರಿಗೆ ನನ್ನ ವಂದನೆಗಳು. ತಾಮ 

ಪ್ರಸ್ತುತ ತಾಮ್ರಶಾಸನನನ್ನು ಓದಿ ಅರ್ಡೈಸುವು KS ಯ 


ದರಲ್ಲಿ ಮೈಸೂರಿನ ಕನ್ನಡ ಅಧ್ಯಯನ ಸಂಸ್ಥೆಯ 
ಎಫಿಗ್ರಾಫಿಯಾ ಕರ್ನಾಟಕದ ಪರಿಷ್ಕ್ರತ ವಿಭಾಗದಲ್ಲಿನ 


ಶಾಸನವು ಒಟ್ಟು ೧೨೭ ಸಾಲುಗಳನ್ನು ಹೊಂದಿದೆ. 
ಶಾಸನದ ಪಾಠವನ್ನು ಈ ಕೆಳೆಗೆ ನೀಡಲಾಗಿದೆ. 
ಳ್ಳ 


ಒಂದನೆಯ ಹಲಗೆಯ ಹಿಂಭಾಗ 


೧. 
ಹ 


೨ 


ಡಿ 


೨೧. 


ಶ್ರೀ ಗಣಾಧಿನತಯೇ ನಮಃ | ನಮಸ್ತುಂಗಶಿರಶ್ಚುಂಬಿಚಂದ್ರ ಚಾಮರಚಾರ 

ವೇ।ತೆ ತ್ರೈಲೋಕ್ಯ ನಗರಾರಂಭಮೂಲಸ್ತಂಭಾಯ ಶಂಭವೇ | | ಹರೇರ್ಲೀಲಾವರಾಹಸ್ಯ 

ದಂಷಾ ಷ್ಟ್ರಾದಂಡಃ ಸ ಸ ಪಾತುವಃ | ಹೇಮಾದ್ರಿ ಕಲಶಾಯತ್ರ ಧಾತ್ರೀ ಛತ್ರಶ್ರಿಯಂ ದಧೌ | ಕ 
ಕಾಯಾಸ್ತು ತದ್ದಾ ಮಸ ಸ್ರತ್ಯೂಹ ತಿಮಿರಾಪಹಂ | ಯದ್ಗ ಜೋಪ್ತ ಹಗಣೋದ್ಭೂ ತಂ ಹರಿಣಾಪಿ ಚ 
ಪೂಜ್ಯತೇ ] ಅಸ್ತಿಕ್ಷೀರಮಯಾಜ್ಞಿ "ವೈರ್ಮಥ್ಯಮಾನಾಮಹಾ ಟಾ ನವಫೀತಮಿವೋದ್ಬೂ ತ 
ಮಹನನೀತತಮೋ ಮಹ | | ತಸ್ಯಾಸೀತ್ರನಯ (8) ಸ್ತಪೋಭಿರತುಲೈರನ್ವರ್ಥನಾಮಾ (6) ಬಧಪು 
ಣ್ಯ ಎರಸ್ಯ ಪರೂರವಾಭುಜಬಲೈರಾಯುರ್ದ್ವಿಷಾಂ ನಿಘ್ನತಾ | ತಸ್ಯಾಯುರ್ನಹುಷೋಸ್ಯ ತಸ್ಯ 
ನರುಷೋ ಯಡ್ಡೇ ಯಯಾತಿ ಕ್ಷಿತೌ ಖ್ಯಾತಸ್ತಸ್ಯ ತು ತುರ್ವಸುರ್ವಸುನಿಭಂ ಶ್ರೀ ದೇವಯಾ 
ನೀಪತೇ | ತದ್ವಂಶೇ ದೇವಕೀಜಾನಿರ್ದಿಧೀಪೇ ತಿಂಮಭೂಪತಿ |! ಯಶಸ್ಸಿ ಹ್‌ ತುಲುನೇಂದ್ರೇಷ ಯ 
ಜೋ ಕೃ ನ್ಡ ಯಿವಾನ್ವ ಯೇ | ತತೋಭೂದ್ಟು ಕ್ಟ ಮಾಜಾನಿರೀಶ್ಲರಕ್ರಿತಿಸಾಲಕೆ | ಅತ್ರಾಸ 


ಮಗುಣ್ಲೇಂರಂ ಮಾಲಿರತೆೇೇ ಮಹೀಯಜಾ ! ms ae 
ತ  ಜೀವಕೀನಂದನಾತಾ ನೋ ದೇವಶೀನಂದನಾದಿವ | ವಿನಿ ನಸುಕೃತೋದ್ದೊ ಮು ರಾಮೇಶ್ವ 

ಪ್ರ ೇಸ್ಲಾನೇ ಸ್ಥಾ ನೇ ವ್ಯಧಕ್ತ । ಯಥಾವಿಧಿ ಬುಧನರಿ 
ವೃತೆ ತೋ ನಾನಾದಾನಾನಿ ಯೋಭುನವಿ ಸೋಡಶ ತ್ರಿಭು ಭುವನಜನೋದ್ದಿ (ತಂ ಸ್ಫೀತಂ ಯಶಃ ಪುನ 
ರುಕ್ತಯನ್‌ | ಕಾವೇರೀಮಾಶು ಬಧ್ವಾ ಬಹಲಜಲರಯಾ [0] ತಾಂ ನಿಲಂಘ್ಳೈವ ಶತ್ರುಂ ಜೀವ 
ಗ್ರಾಹಂ ಗ್ಯ ಹೀತ್ವಾ ಸಮಿತಿಭುಜಬಲಾತಂ ಚ ರಾಜ್ಯಂ ತದೀಯಂ | ಕೃತ್ವಾ ಶ್ರೀರಂಗಪೂರ್ವಂ ತೆ 
ದಪಿ ಹ ಪಟ್ಟಣಂ ಯೋ ಬಿಭಾಸೇ | ಕೀರ್ತ್ತಿಸ್ತಂಭಂ ನಿಖಾಯಾ ತ್ರಿಭುವನ ಭ ; 
ವನಸ್ತೂಯಮಾನಾಸದಾನಾ | ಜೀರಂ ಜೋಲಂ ಚ ಪಾಂಡ್ಯಂ ತಮಹಿ ಚ (ಮ*] ಧುರಾವಲ್ಲಭಂ ಮಾನ 
ಭೂಷಂ । ನೀರ್ಯೋದೆಗ್ರೆಂ ತುರುಸ್ಯಂ ಗಜಪತಿ ನೃಪತಿಂಚಾನಿ ಜಿತ್ವಾತದನ್ಯಾನ್‌ | ಆಗಂ 
ಗಾತೀರಲಂಕಾ ಪ್ರಥಮ ಚರಮ ಭೂಭೂತ್ತಟಾಂತೆಂ ನಿತಾಂತೆಂ | ಖ್ಯಾತೆ ಕ್ಲೋಣೀಪತೀನಾಂ 


ಸಜಮಿವ ಸಿರಸಾ ಶಾಸನಂ ಯೋ ವ್ಯತಾನೀತ್‌ | ತಿಪ್ಪಾಜೀ ನಾಗಲಾಜೀವ್ಯೋ ಕಂಸ 


ಇತಿಹಾಸ ದರ್ಶನ ೨೭ 


ಲ್ಯಾ ಶ್ರೀ ಸುಮಿತ್ರಯೋ 1 ದೇವ್ಯೋರಿವ ನೃಸಿ [೧] ಹೇಂದ್ರ ತಸ್ಮಾತ್ರಜ್ಲ್‌ರಥಾದಿವ | ವೀರೌ 
ನಿನಯಿನೌ ರಾಮಲಕ್ಷ್ಮಣಾನಿವ ನಂದನೌ | ಜಾತೌ ವೀರನೃಸಿಂಹೇಂದ್ರ ಕೃಷ್ಣರಾ 


ಯೆಮಹೀಸತಿ | ವೀರ ಶ್ರೀ ನಾರಸಿಂಹ ಸ ನಿಜಯನಗರೇ ರತ್ತ್ನ ಸಿಂಹಾಸನಸ್ತ | ಕೀತಾಣ್ಯ 


ನಿರಸ್ಯಾ ನೃಗೆನಲನಹುಷಾ [0] ನಸ್ಯವನ್ಯಾಮಥಾನ್ಯಾನ್‌ | ಆ ಸೇತೋರಾಸುಮೇರೋ 


ರವನಿಸುರನುತಾಸ್ವೆ ಪರಮಾಚೋದೆಯಾದ್ರೇೇ ಲೆ ಸಶ್ಚಾತ್ಯಾಚಲಾಂತಾದಖಿಲಹೃ ದಯ 
ಮಾವರ್ಜ್ಯ ರಾಜ್ಯಂ ಶಶಾಸ | ನಾನಾನಾದಾನ್ಯಕರ್ಷೀ ಕನಕಸದಶಿಯ ಶ್ರೀನಿರೂಪಾ 

ಕ್ಷ ಜೀವಸ್ಥಾನೇ ಶ್ರೀ ಕಾಲಹಸ್ತಿ ಶಿತುರಪಿನಗರೇ ನೆಂಕಟಾದ್ರಾ ಚ ಕಾಂಚ್ಯಾ | ಶ್ರೀ ಶೈ 

ಲೇ ಶೋಣಶೈಲಂ ಮಹತಿ ಹರಿಹರೇಹೋಬಲೇ ಸಂಗಮೇ ಚ | ಶ್ರೀರಂಗೇ ಕುಂಭಘೋಣೇ ಹತತ 


ಮಸಿ ಮಹಾನಂದಿತೀರ್ಥೆ ನಿವೃತ್ತೌ ॥ ಗೋಕರ್ಣಿ ರಾಮಸೇತೌ ಜಗತಿ ತದಿತರೇಸ್ವಸ್ಯೆ 


ಎರಡನೆಯ ಹಲಗೆಯ ಮುಂಭಾಗ 


ಬಲೆ 


ಕಿಣಿ. 


೩೨. 
೩೩. 


೩೪. 
೩೫. 


೩೬. 


೩೭. 


೩೮. 


೩೯, 


೪೦. 


೪೧. 


೪.೨, 


೪೩, 


ಸಶೇಷು ಪುಣ್ಯಸ್ಥಾ ನೇಷ್ವಾರಬ್ಬ ನಾನಾವಿಧ ಬಹಲ ಮಹಾದಾನವಾರಿ ಪ್ರವಾಹೈ | ಯ 

ಸ್ಕೋದಂಚತ್ತುರಂಗೆ ಪ್ರಕರಖುರರಜಃ ಸ್ಕುಷಾದಂಭೋದಿಮಗ್ನಃ Il ಕ್ಷ್ಮಾಭೃ ಶ್ಸೈಕ್ಷನಿದೋದ್ಯತರ ಕಲಿಶ 

ಧರೋತ್ವಂಠಿತಾ ಕಂಠಿತಾಭೂತ್‌! ಬ್ರಹ್ಮಾಂಡಂ ವಿಶ್ವಚಕ್ರಂ ಘಟಮುದಿತ ಮಹಾಭೂತಕಂ ರತ್ನೆಥೇನುಂ | 

ಸಪ್ರ್ಯಾಂಬೋಧಿಶ್ಚ ಕಲ್ಪ ಕ್ಲಿತಿರುಹಲತಿಕೇ ಕಾಂಚನೀಂ ಕಾಮಥೇನುಂ | ಸ್ವರ್ಣಕ್ಷಾ ೬೦ ಯೋ ಹಿರಣ್ಯಾಶ್ವರ 

ಥಮಪಿ ತುಲಾಪೂರುಷಂಗೋಸಹಸ್ರಂ ಹೇಮಾಶ್ಚಂ ಹೇಮಗರ್ಭಂ ಕನಕಕರಿರಥಂ ಸಂಚಲಾಂಗಲ್ಯತಾನೀ 

ತ್‌ | ಪ್ರಾಜ್ಯ[ಂ] ಪ್ರಸ[ಂ]ಸ್ಯ ನಿರ್ನಿಪ್ಲುಂ ರಾಜ್ಯಂ ದ್ಯಾಮಿವಶಾಶಿತುಂ ತಸ್ಮಿಂ ಗುಣೇನ ವಿಖ ತೇ 

ಕ್ಲಿತೇರಿಂದ್ರೇ | ದಿವಂಗ 

ತಾ! ತತೋಸ್ಯವಾರ್ಯನೀರ್ಯ ಶ್ರೀಕೃಷ್ಣ ರಾಯ ಮಹೀಪತಿ | ಭಿಭರ್ತಿ ಮಣಿಕೇಯುರ ನಿರ್ನಿಸೇಷಂ 

ಮಹೀಭುಜಾ | 

ರೇತಾಣ್ಯ ಯಸ್ಯ ಸಮಂತತಃ ಪ್ರಶೃತಯಾ ವಿಶ್ವಂ ರುಜೈಕ್ಯಂ ಬ್ರಜೇ 1 ದಿತ್ಯಾಸಂಕ್ಯ ಪುರಾ ಪುರಾರಿರ 

ಭವದ್ದಾ 

ಲೇಕ್ಷಣಃ ಪ್ರಾಯಶಃ | ಸದ್ಮ ಕ್ಷೋಪಿ ಚತುರ್ಭುಜೋಜನಿ ಚತುರ್ವಕ್ರ್ರೇಭನತ್ಸದ್ಮಭೂತ್‌ | ಕಾಲೀ 
po 

ಖಡ್ಡಮಧಾದ್ರ 

ಮಾಚ ಕಮಲಾಂ ವೀಣಾಂಚ ವಾಣೀ ಕರೇ | ಶತ್ರೂಣಾಂ ವಾಸಮೇತೇ ದದತ ಇತಿ ರಸಾಕಿಂನು 

ಸಪ್ತಾಂಬ 

ರಾಸೀನ್‌ | ನಾನಾಸೇನಾತುರಂಗಾ ತೃಟಿತ ವಸುಮತೀ ಧೂಲಿಕಾ ಪಾಲಿಕಾಭಿ!  ಸಂ[ಶೋ"]ಷ್ಯ 

ಸ್ವೈ ಪಿರಮೇತ 

ತ್ರತಿನಿಧಿ ಶ್ರೇಣಿಕಾ ಯೋ ವಿಧತ್ತೇ। ಬ್ರ ಹ್ಮಾಂಡ ಸ್ವರ್ಣಮೇರು ಪ್ರಮುಖ ನಿಜಮಹಾದಾನ ತೋಯ್ಕೆರ 

ಮೇಯ್ಯೆ 1 ಮಧತ್ತಾ ಮರ್ತಿಸಾರ್ಥಶ್ರಿಯ ಮಿಹಶಚಿರಂ ಭುಂಜತಾಮಿತ್ಯವೇತ್ಯ | ಪ್ರಾಯ ಪ್ರತ್ಯೂಹ 


ಬ] 
ಮಂಡನೆ 
ಕೀತಾಸ್ತ 


ಇತಿಹಾಸ ದರ್ಶನೆ 


ಅಲ್ಲ 


೪೫. 


೫ಗಿ. 


ಸನರಥಗತೇರಾಲಯಂ ದೇವತಾನಾಂ | ತತ್ತದಿಗ್ಗೆ ತೆ ವೃತ್ಯಾಪಿ ಬಿರುದಪದೈೈರಂಕಿತಾಂಸ್ತ ತ್ರ ತತ್ರ 


ಯಸ್ತಂವಾ ಪ್ರತಿಷ್ಠಾನ್ವತನುತ ಭುವಿ ಯೋ ಭೂಭ್ಭದದಭ್ರಂಕಷಾಗ್ರಾನ್‌ !  ಕಾಂಚೀ ಶ್ರೀಕೈಲ 
ಶೋಣಾಚಲ ಕನ 


ಕಸಭಾ ವೆಂಕಟಾದ್ರಿ ಪ್ರ ಮುಖ್ಯೇಶ್ವಾ ವರ್ತ್ಯಾವರ್ತ್ಯ ಸೀಮೇಶತನುತ ನಿಧಿವದ್ಭೂ ಯಸೇ ಸ್ರೇಯಶೇ 
ಯಃ | ಡೇ 

ವಸ್ಥಾ ನೇಷ ತೀರ್ಥೇಷ್ವಪಿ ಫಿ ಕನಕಕಲಾಪೂರುಷಾದೀನಿ ನಾನಾದಾನಾನ್ಯೇವೋಸದಾನೈರನಿ ಸಮಮ 
ಪಿಲೈರಾಗಮೋಕಾನಿ ತಾನಿ ॥ ರೋಷಕೃ್ಛ ತ್‌ ಪ ಪ್ರತಿಪಾರ್ಥಿವದಂಡಃ ಸೇಷಭುಜಕ್ರಿತಿ ರಕ್ಷಣ ಶೌಂಡಃ | ಭಾ 


ಸೆಗ್ಗೆಗೆ] ತಪ್ಪ್ಪವರಾಯರ ಗಂಡ ಸ್ಲೊ (ಸಕ್ಕ ಶರ್ಥಿಷು ಯಾ ರಣಚಂಡಃ | ರಾಜಾಧಿರಾಜ ಇತ್ಯುಕ್ತೋ 
ಯೋ 


ರಾಜಸರಮೇಶ್ವ ರ! ಮೂರ್ರರಾಯರ ಗಂಡಶ್ಚ ಸರರಾಯ ಭಯಂಕರ | ಹಿಂದುರಾಯ ಸುರತ್ರಾಣದು 

ಷ್ಟ ಶಾದ್ದೂ ೯ಲಮದ ರ್ಸ್ಟನ | ವೀರಪ್ರತಾಸ ಇತ್ಯಾದಿ ಬಿರುದೈರುಚಿತ್ರೈರ್ಯುತ | ಆಲೋಕಯ ಮಹಾ 
ಇಯ ಜಯ ಜೀವೇತಿ ವಾದಿಭಿ ! ಅಂಗವಂಗಕಲಿಂಗಾದೆ ಫೀ ರಾಜಭಿ ಸೇವ್ಯತೇ ಚಯ | ಸ್ತು 

ತ್ಯಿದಾರ್ಯೆಸದೀಭಿ ಸೆ ವಿಜಯನಗಶೇ ರತ ಸಿಂಹಾಸನಸ್ಥ ಕ್ಷ ತ ಷ್ಣ ರ 

ಯಾಕ್ವಿತಿಸತಿಕಧರೀ ಕೃತ್ಯ ಶೇರ್ತಾ ನೃಗಾದೀನ್‌ | ಆಪೂರ್ವಾದ್ರ ರೆಥಸ್ಟಾ ತತಿಭರಕ 

ಟಿಕಾದಾಚ ಹೇಮಾಚಲಾಂತಾದಾಸೇತೋರರ್ಥಿಸಾ ಸಾರ್ಥಶ್ರಿಯಮಿಹಬಹಲೀ ಕ್ಲ ೈತ್ಯ ಕೇತಾಣ್ಯ ಸಮಿಂಧೇ 

ಶಕಾಬ್ದೇ ಶಾಲಿವಾಹೇತು ಸಹಸ್ರೇಣ ಚತುಃಶಶೈಃ | ಯುತೇ ಹೆ ಕೋನ ಘನ ಸರ್ವಜಿ 

ದಾಹ್ವಯೇ | ವತೃರೇ ಮಾಘ ಶುಕ್ಲೇತು ಸನ ಸ್ರಮ್ಯಾಂ ಪುಣ್ಯ ಸೇ | ಶ್ರೀನತ್ಸಗೋತ್ರ ಭೃ ತಾಯಾಶ್ವ 

ಲಾಯನ ಸೂತ್ರಿ ಣೇ। ರುಕ್‌ಶಾಖಾಧ್ಯಾ ಯಿನೇ ವೇದವೇದಾಾತಾಗಮವೇದಿನೇ | ತಿರಿಭಟ್ಟ 

ತನೂಜಾಯ ನಾಗಿದೇವಾಖ್ಯಸೂರಿಣಂ ವಲಿತೆ ಹಸ್ತಿ ನಾವತ್ಮಾಂ ಗುತ್ತೀವೇಂಠಯಕಕಶ್ರ 

ತೇ |! ಪೂಲೇಳಿಮಾಗಣೇ ರಮ್ಯ ಗುಂತೆಗಲಸ್ಮ ಲೇ ತಥಾ ಪ್ರಾಗ್ರಾ ಗೇ ಗುಂತಗಲೋಸ್ತು ಇ 

ಸ್ತುಹ್ಯುತ್ತರೇ ನೆಲಗೊಂಡೆತಃ। mk, 


ಚಾನುರಾಲಬಂಡೆ ಸರ್ನ್ಸನಹಾಲುಕಂ : ಗ್ರಾಮಂ ತಿಂಮಾಪ ರಂಗಪು ಶ್ರೀ ತ 
ಕ್‌ ಸು 
ಚತು 


ಮುದ್ದೆ ಲಾಪ್ರರಾತ್‌ ' ಪ್ರಕ ಲಕ್ಷನಸೊಡ್ಡಸೆ 


ಶಾ 
ಡಡ 


ಥಾ! ರ್ವಮಾನ್ಯ ೦ ಚತುಃ ಸೀಮಾ ಸಯುತಂ ಚ ಸಮಂತತಃ | ನಿಧಿರಿಕ್ಷೇನ ಪಾಷಾಣ 
ಈ ಜಲಾನ್ವಿತಾ ! ಅಕ್ಷಿಣ ್ಯಾಗಾಮಿ ಸಂಯುಕ್ತ ಮೇಕಭೋಗ್ಯಂ ಸ ಸ ಭೂರುಹಂ | 


ಎರಡನೆಯ ಹಲಗೆಯ ಹಿಂಭಾಗ 


೬೫, 


೬೮. 


ವಾಫೀಕೂಪತಬಾಕಾದಿ ಕಚ್ಛೇನಾಪಿ ಚ ಸಂಯುತಂ ! ಪುತ್ರ ಪೌತ್ರಾ[ದಿ*]ಭಿರ್ಭೋಗ್ಯಂ ಕ್ರಮಾದಾ 
ಚಂದ್ರ ತಾರಕಂ | ದಾನಸ್ಯಾಧಮನಸ್ಯಾನಿ ವಿಕ್ರಯಸ್ಯಾಪಿ ಜೋಚಿತಂ | ಪರೀತ ಪ್ರಯತ್ಸೆಸ್ಲಿ 
ಗ್ಗೆ ಪುಶೋಹಿತ ಪುರೋಗಮೈ । ವಿವಿಧ್ಸೈ ವಿಬುಧೈ ಶ್ರೌತಪಥಿಕೈರಧಿಕೈರ್ಗಿರಾ । ಕೃಷ್ಣದೇ 


ನ ಮಹಾರಾಯ ಮಾನನೀಯೋ ಮನಸ್ತಿನಾ ಸಾಹಿರಣ್ಯ ನಯೋಧಾರಾಪೂರ್ವಕದತ್ತವಾನ್ಮುದಾ | 


ಇತಿಹಾಸ ದರ್ಶನ ೨೯ 


೩ಿಂ 


೮೮. 


ರ೯. 


ಗ್ರಾಮಸ್ಯ ಯಜಮಾ ನಸ್ತು ಪ್ರತಿಗೃಸ್ತಾಗ್ರ ಹಾರಕಂ | ವೈತ್ತೀ ದ್ವಿಂಸ ಸಪ್ತತಿ ಸರಿಕಲ್ಪತ 
ಮುದಾನ್ವಿತಃ | ಸ್ವಾರ್ಥಂ ಸಂ[ಖ್ಯಾಕ] ವೃತ್ತೀಸ್ತು ಹೂಚರೇತತಿಕಾಸ್ತೆ ತಃ ಅವಸಿಷ್ಟಾಸಥಾ ವೃ 


ತ್ರ್ವೀ ವಿಪ್ರೇಭ್ಯೋ ದತ್ತವಾನ್ಮುದಾ | ನಾನಾ[ಖ್ಯ] ಸೂತ್ರ MN "ಭ್ಯ ವೇಡನಿದ್ದ, ಕಿ ಸುತೋಸತಃ. 

ವೃತ್ತಿ ಮಂತೋ 

ಬಲಿ ೦ತೇ ಗೋತ್ರ ಸೂತ್ರ ಪುರಸರಂ ॥ ವಿಶ್ವಾ ಮಿತ್ರ ಕುಲೋದ್ಧ್ಯೂ ತ ಭಾನುಭಟ್ಟಸ ಸ್ಯ ಪುತ್ರಕಃ 

ಪೈಜೋ ಓಭಲಾರ್ಯೋಯಂ ವೃತ್ತಿದ್ವಯ ಮಿಹಾಶ್ಶುತೇ ॥ ನಿಶ್ವಾ ಮಿತ್ರ ಕುಲೋದ್ಭೂತ ಕಾಮ 

ಹಾರ್ಯಸು 

ತೆಸುಧೀಃ | ಬಹೈ ಚಸ್ಕಿಮಣಾಭಿಖ್ಯೋ Rl ಸ್ಸುತೇ | ಅತ್ರೆ ಯೋ ಯಾಜುಷಾಂ ಧೀ 

ದ್ಷಯಮಿಹಾಶ್ಮುತೇ | ಆ 

ಶ್ರೇಯಜೋ ಯಜುಶಾಖೀ ಕಸವಾಭಟ್ಟನಂ ದನ : ವಿರೂಸಾಕ್ಷಸ್ತು ವೇದಜ್ಞೊ € ವೃತ್ತಿದ್ಯೆಯಮಿಹಾಶ್ಲು 

ತೇ ಆತ್ರೇಯಾಹ್ವಯ ಸಂಭೂತೋ ಯಾಜುನಂ ಸಿಂಗಣಾತ್ಮಜ ! ತಿಂಮಣಾರ್ಯಸ್ಸು ದಾ"ಂ]ತೋಯೆಂ 

ಸಾರ್ಧ 

ವೃತ್ತಿ ಮಿಹಾಶ್ಚುತೇ ॥ ಕೌಶಿಕಸ್ತು ಯಜುರ್ವೇದೀ ಧೀಮಾಂ ದೇವಭಟ್ಟಿ ಜ | ಮಲ್ಲಭಟ್ಟಪ್ರಸಂನಾ 
ಸಾರ್ಧವೃತ್ತಿ ಮಿಹಾಶ್ಚತೇ ॥ ಕಾಶ್ಯಪೋ ಬಹೃಜೋ ಧೀಮಾಂ ಗುರುರಾಯತನೂಭವ | ನಾರ 

ಸಿಹ್ಯ ಸದಾಚ ವೃತ್ತಿ ದ್ವಯಮಿಹಾಶ್ಶುತೇ ॥ ಹರೀತಾನ್ವಯ ಸಂಭೂತ ಬಹೃಚೋ ಬಾದರಾಯಣ | 

ಸೂನನೇ ದಾನಿ ಭಟ್ಟಾಖ್ಯೋ ವೃತ್ತಿದ್ವಯ ಮಿಹ್ಯಾ[ಶ್ನುತೇ] ॥ ಹಾರೀತೋ ಬಹೃ ಚ ಶ್ರೀಮಾನಾಗಿ 

ದೇವಸುತ 

ಸುಧೀಃ | ನಾರಸಿಂಹ್ಯ ಪ್ರಸಂನಾತ್ಮಾ ವೃತ್ತಿದ್ವಯವಿಹಾಶ 


ಮಾನ್‌ ಅಪ್ಪಣಾರ್ಯತನೂಭವ ಬ್ರಷ್‌ 


i 
es 
ರ 
ತ್ಕ 
Y 
ಕ್ಸ್‌ 
ತತ 
ತ್‌ು 
೭ 
೧ 


ಶೇ ಕರಿತಾನ್ನಯ ಸಂಭೂತ 
ಬಹೃ ಚೋ ಅಂಣಯಾತ್ಮಜ | ನಾರಸಿಹ್ಯ ಸುತೀಲೋಯಂ ವೃತ್ತಿ ಮೇಕಾಮಿಹಾಕ್ಕುತೇ . ಕಾಶಿ 

ಕೋ ಬಹೃಚ ಶ್ರೀಮಾವಲ್ಲಂಭಟ್ಟಸುತಸುಧೀ ನಾಗಿದೇವಸದಾಚಾರ ವೃತ್ತಿದ್ವಯ ಮಿಹಾ 

ಶ್ನುತೇ [| ಭಾರದ್ವಾಜಾನ್ವಯೋ ಜಾತ ಸೋಮನಾಥಸ್ಯ ನಂದನ ಬಖ್ಯಚೋ ಲಿಂಗಣಾಭಿಖ್ಯೋ 
ವೃತ್ತಿಮೇಕಾಮಿಹಾಶ್ನುತೇ ॥ ಅತ್ರೇಯಾಯಸಂಜಾತ ಬನದಿಭಟ್ಟ ತನೂದ್ಭವ | ತಿಂಮಣಾ 

ರ್ಯೊೋ ಬಹೃಚ ಜೋ ವೃತ್ತಿದ್ವಯನಿಹಾಶ್ನುತೇ ॥ ಕೌಂಡಿನ್ಯಗೋತ್ರಸಂಭೂತ ಯಾಜುಷೋಯಂ 
[ಕೇವ್‌]ಣಾತ್ಮ 


ಜ | ಭ್ರೈರವಾರ್ಯಸುತೀಲೋಯಂ ವೃತ್ತಿಮೇಕಾಮಿಹಾಶ್ನುತೇ ಕುಸಗೋತ್ರೋ ಯಜುರ್ವೇದೀ 
ಉದಯಾ 
ಖ್ಯತನೂಭವ | ರಾಘವಾರ್ಯ ಸುಶಾಂತೋಯಂ ವೃತ್ತಿಮೇಕಾಮಿಹಾಶ್ಕು ತೇ ॥ ಶ್ರೀವತ್ಸಗೋತ್ರಸಂ 
ಭೂತ ಶಿರಿಭಟ್ಟ ಸುತೆ ಸುಧೀಃ | ಭೋಗೇಶ್ವರೋ ಬಹೈ ಚಜೋ ವೃತ್ತಿಸಂಚಕಮಶ್ಶುತೇ ॥ ಶ್ರೀ 
ವತ್ಸಗೋತ್ರ ಸಂಭೂತ ಬಹೃಚ ಶಿರ್ಯಣಾತ್ಮಜ | ವಿದ್ವಾನಾದಿತ್ಯಭಟ್ಟೋಯಂ ವೃತ್ತಿದ್ವಯ- 
ಮಿಹಾಶ್ನುತೇ 

~ 2 A 
ಶ್ರೀವತ್ಸಾನ್ವಯ ಸಂಜಾತಂ ಬಹೃ ಚಶ್ಪೌ ಡಣಾತ್ಮಜ। ವಿದ್ವತ್ಚ ಸವಣಭಟ್ಟಸು ವ ತ್ತಿದ್ವಯಮಿಹಾಶ್ಶುತೇ॥ 


ಇತಿಹಾಸ ದರ್ಶನ 


೯೩, 


೯೪. 
೯೫. 


೯೬. 


೯೭, 


೯ಆ. 


೯೯. 


೧೦೦. 


ಶ್ರೀವತ್ಸಗೋತ್ರ ಸಂಭೂತಬಸವಾಭಟ್ಟನಂದನ | ಬಹೃ ಚಶ್ಚೌಡಿಭಟ್ಬ್ಟಾಖ್ಯೋ ವೃತ್ತಿದ್ವಯನಿಹಾ- 
ಶ್ನುತೇ ॥ 

ವಿಶ್ವಾ ಮಿತ್ರ ಕುಲೋದ್ಧೂ ತೆ ವರದಾಖ ್ಯತನೂಭವ I ನಾಗಿದೇವಪ್ರ ಸಂನಾತ್ಮ ಬಹೃ ಜೋಕೆ ತ್ರೈಕವ್ಳ ವೃತ್ತಿಕಾ 
ಬಹೃ ef ಪೂತಿಮಾಸೋಸೆ ಸಾ ಕಾಚಿಭಟ್ಟ ಟ್‌ | ರಾಘವಾರ್ಯಪ fr, ವೃ ತ್ರಿ ke 
ಶ್ಚ pi | ಶಾಂಡಿಲ್ಯ ಗೋತ್ರ ಸಂಭೂತ ಮಲ್ಲಭಟ್ಟಸ್ಥ ನಂದನ ಬಹ್ಮ ಜೋ; ಗೋಸಿನಾಥಾಖ್ಯೋ ವೃ ವ್ಹತ್ತಿ- 
ದ್ವಯುಮಿಹಾಶ್ನು 

ತೇ। ಕೌಂಡಿಣ್ಯಗೋತ್ರ ಸಂಭೂತ ತಿಂಮಣಾರ್ಯತನೂಭವ | ಯಾಜುಷಸ್ತಿಂಮಣಾಖ್ಯೋಯಂ 
ವೃತ್ತಿಮೇಕಾಮಿಹಾಶ್ನುತೇ 

ಪೂತಿಮಾಷಾನ್ವಯೋ ಜಾತಾ ಕಾಚಿಭಟ್ಟಸ್ಯನೆಂದನ | ಬಹ್ಮ ಚಸ್ತಿಂಮಣಾಭಿಖ್ಯೋ ವೃತ್ತಿ ತಿ ಮೇಕಾನಿಹಾ 
ಶಸ್ತಿತೇ ॥|ಶಾಂ 

ಡಿಲ್ಕಗೋತ್ರ ಸಂಭೂತ ಚಾಂಡಿಭಟ್ಟಾತ್ಮಜ ಸುಧೀ 1 ಜೊಂನಿಭಟ್ಟ ಸದಾಚಾರ ಬಹೃಜೋ ಏಕ 
ವೃತ್ತಿಕಂ ॥ ಆತ್ರೀ 

ಯಗೋತ್ರ [ಸಂಭೂತ ಹರಿಭಟ್ಟಸ್ಥ ಸೆ ನಂದನ | ಬಪ್ಪ ಚೋ ದೇಮಣಾ ಭಿಖ್ಯೋ ೈತ್ತಿದ್ವಯ ಮಿಹಾ 
ಶ್ನುತೇ ॥ 


ಮೂರನೆಯ ಹಲಗೆಯ ಮುಂಭಾಗ 


೧೦೧. 


೧೦೩. 


೧೦೪. 


೧೦೫. 
೧೦೬. 
೧೦೭. 
೧೦೮. 
೧೦೯. 
೧೧೦. 
೧೧೧. 


೧೧.೨. 


ವಿಶ್ವಾಮಿತ್ರ ಕುಲೋದ್ಧೂ ತ(ಮೃಲ್ಲಿದೇವ ತನೂಭವ |. ಯೆಲ್ಲಂಭಟ್ಟಿಸ್ತು ದಾಂತಾಯ ಬಹೈ ಜೋ... 
ತೆ ಕ್ರಕವ್ಮತಿ 

ಕಃ | ಶ್ರೀವ್ನತ್‌*]ಸಗೋತ್ರ ಸಂಭೂತ ರಾಮಾಭಟ್ಟಿಸ್ಯ ನಂದನ ! ಬಹೃಚಸ್ತಿಂಮಣಾಭಿಖ್ಯೋ 
ವೃತ್ತಿಮೇ 


ಲ 


ಚ್ಞಾದಿಸು ಕ್ರಮಾತ್‌ | ಸೀಮಾನು 


ಸು ಜು ಹಚು 
ಸೃಗ್ರೆ ಹಾರಸ್ಯ 
ಲಿಬ್ಯತೇ ಬೇಕ ಭಾಗನ*'ಯಾ  ಚೀಮುರಾಲಬ ಂಡೆ ಪುರುಪ್ಪನ ಹಾಲು ತಿಂಮಲಾಪುರಕೆ ಪ್ರತಿನಾಮಕ 
(ವಾ್‌ದ 
ಕಷ್ಟ ರಾಯೆಪು[ರ*]ನೆಂಬ ಸರ್ವಮಾನ್ಯದ ಅಗ್ರ ಹಾರಕೆ ವಲೆಯ ಶಾಸನಾದಿ ನಿವರ ॥ ತಿ ರುಮಲಾಪುರಕೆ 


ಮಾಯನ್‌ ಯ್ಯ ಮುದ್ದೆ ಸ ಲಾಪುರದ ಹೊಲ ಮೇರೆ ಚೌಡಿಶಿಟ್ಟ ಮಾಡಿದ ಹೊಲನು ಆದಿಯಾಗಿ ಮೂಡಲು 
ನಡೆದು ಸ್ರಪೇನೆ ಮೇರೆಯಾಗಿ ಮುಗುಡೆ ತಿರುಮಲಾಪುರ ಮುದ್ದ ಲಾಪುರ ವೆ ಮೋಗರನಹಲಿ ಏ 
ನೆಲುಗಟ್ಟನ ಬರಹೆ ಬರದು ಆದಿಯಾಗ ತೆಂಕಲು ನಡದು ಬನೀಮರ ಮೇರೆಯಾಗಿ ತೆಂಕಲು 
ನಡೆಯಲಾಗಿ ಚೌಳಬಯಲಹಟ್ಟ ಗುಂಡಿನ ವಾಮನ ಮುದ್ರೆಯಿಂ ತೆಂಕಲು ನಡೆದು ಶೀಚಿಲಹ 

ಲಿ ಮೇರೆಯಾಗಿ ಮೂಡಲು ನಡದು ತಿರುಮಲಾಪುರ ಲಜನಹಟ್ಟಿ ಗೌರಿನಾಯಕನಹಟ್ಟ 

ಮುಗುಡೆ ಕಾಲುವೆ ಬಂನೀ ಮರದ ಗಡ್ಡೆಗೆ ಹೋದ ಕಾಲುವೆ ಅರಲೀ ಮರ ಮೇರೆಯಲಿ ವಾಮ 

ನ ಮುದ್ರೆ | ಅಲ್ಲಿಂದ ಆಗ್ನೇಯಕ್ಕೆ ನಡೆದ ಗುತ್ತೀಮಾರ್ಗದರ್ವಾತ್ಮಿರೆ ವಾಮನಮುದ್ರೆ ಆಲಿಂದ ಶೆಂ 


ಇತಿಹಾಸ ದರ್ಶನ ಪಣ 


ಪ್ಲಿ೨ 


೧೧೩. ಕಲು ನಡದು ಹುಟ್ಟು ಬಂಡೆ ! ಚಂದ್ರ ಸೂರ್ಯ[*]ರು ಅಲಿಂದ ಶೆಂಕಲು ನಡದ ಗುಡ್ಡೆವೊಲಗಣ 
ಹುಟ್ಟು ಗುಂಡಿ 


೧೧೪. ನಲಿ ವಾಮನಮುದ್ರೆ | ಅಲಿಂದ ತೆಂಕಲು ಬಿಲಿಯ ತಿಪ್ಪೆಯ ಒಲಗೆ ಹಿರಿಯ ತಿಪ್ಪೆ ಒ 


೧೧೫. ಅಲಗೆ ಹುಟ್ಟುಗುಂಡಿಗೆ ಚಂದ್ರಸೂರ್ಯರು ಆಗ್ನೇಯ ವಾಮನಮುದ್ರಿ | ಸಡುವಲು ನಿಲುಗುಂಡು |! 
ಆ ಮುಂ 


೧೧೬. ದೆ ಕಣು ಒಲಗೆ ಚಂದ್ರ ಸೂರ್ಯರು ! ಆ ಮುಂದೆ ಕನಕನಹಾಲಥೊಲಗೆ ಸೂರ್ಯೆ ಚಂದ್ರರು | 


ಆಗ್ಲೇಯ 

೧೧೭. ನಡದು ನೆಲಗೊಂಡೆಹಲಮಾರ್ಗ ಸೂರ್ಯ ಚಂದ್ರರು |! ಅಲಿಂದ ತೆಂಕಲು ಹಟ್ಟಗುಂಡೀಲಿ ಸೂರ್ಯ 
ಚಂದ್ರ 

೧೧೮. ರು ಅಲಿಂದ ಪಡುವಲು ಹೆಲಡೊಲಗೆ ಸೂರ್ಯಚಂದ ರು ! ಕಂಮಾಂ ನಾರಾಯನ ಹೊಲು 
ಜೊಲಗೆ ನೆ - § 

೧೧೯. ಲಬಂಡೆ | ಸೂರ್ಯಚಂದ್ರರು | ಪಡುವಣ ಹಲದ ಮರದಲಿ ಸೂರ್ಯ ಚಂದ್ರರು | ಕೈರುತ್ಯದ 


ಮೂಲೆ ಮುಗು 
೨೨೦. ಡಿ ನಿಲುಗಲಿ ಒತ್ತಿರೆ ವಾಮನಮುದ್ರಿ | ಪಡುವಳು ಯೆಲೆಗುಂಡು ನೈರುತ್ಯಕೆ ನಡದ ಕಂಮಾ 


೧೨೧. ರ೯ ವೋಬನ ಹೊ [ಹೊ]ಲ ಮೇರೆ ಹುಟ್ಟುಬಂಡೆ ಚಂದ್ರ ಸೂರ್ಯರು ಅಲಿಂದ ವಾಯಾವ್ಯಕೆ ನಡದು 
ಐತ 


೧೨೨. ರ ಗುಂಡಿಲಿ ವಾಮನಮುದ್ರೆ ! ವಾಯವ್ಯ ನಡೆದು ಗೌರಿಶಟ್ಟಕುಂಟಿ ವೊಲಗೆ ವಾಮನಮುದ್ರೆ | 

೧೨೩. ಉತ್ತರಕೆ ನಡದ ಅಡ್ಡಗಲೀಲಿ ವಾಮನಮುದ್ರಿ ! ಅಲಿಂದೆ ಬಡೆಗೆಲು ಪುರಸ್ಪನ ಹಾಲವಾಮ 

೧೨೪. ನಮುದ್ರೆ | ಅಲಿಂದ ಬಡಗಲು ತೊರ ಹುಣಿಸ ಶಚಿಲಹಲದ ಮೂಡಲು ನಡದು ಅರಲೀಮ 

೧೨೫, ರ ಬಡಗಲು ನಡದು ಮುದ್ದ ಲಾಪುರದ ಹೊಲ ಮೇರೆ ಗುಂತಕಲ್ಲ ಹೊಲ ತಿಂಮಾಪುರದ ಮುಗುಡ್ಡೆ 


ಕೂಡಿತು ॥ 

೧೨೬. ದಾನಸಾಲನಯೋರ್ಮಥ್ಯೇ ಡಾನಾಜ್ಛ ವೀಯೋನುಪಾಲನಂ | ದಾನಾ ಸ್ವರ್ಗಮವಾಸ್ನೋತಿ ಪಾಲನಾದ 
ಚ್ಯುತಂ ಪದಂ ||.|| 

೧೨೭. ತ್ರೀ ನಿರುಪಕ್ಷ* 


* ಕನ್ನಡ ಅಕ್ಷರದಲ್ಲಿದೆ 


ಇತಿಹಾಸ ದರ್ಶನ 


